ಕರ್ನಾಟಿಕ ವಿಧಾನಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಫ್ರಶ್ನೆ ಸಂಖ್ಯೆ I 

ಸದಸ್ಯರ ಹೆಸರು ಶ್ರೀ ಎಂ ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ 
ಕೇಶ 

ಉತ್ತರಿಸಬೇಕಾದ ದಿನಾಂಕ 21-09-2020 


ಉತ್ತರಿಸಬೇಕಾದ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ರ್ನೆ 


ಅ) ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು | 
ಮೊದಲು ಜಾರಿ ಮಾಡಲು ಸರ್ಕಾರ ಕೈಗೊಂಡ 


ಕಮವೇನು; 


ಶಿಕ್ಷಣ ಮಂತ್ರಾಲಯ , ಭಾರತ ಸರ್ಕಾರ, ಇವರಿಂದ 
ನೀಡಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ 
ಕಾಲಸೂಚೆಯಂತೆ ಅನುಷ್ಠಾನ ಕ್ರಮಗಳನ್ನು ಕೈಗೊಳ್ಳಲು 
ರಾಜ್ಯ ಸರ್ಕಾರವು ಕಾರ್ಯ ಪ್ರವೃತ್ತವಾಗಿದೆ. 


ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ನ್ನು 
ಅಳವಡಿಸಿಕೊಳ್ಳಲು ತಕ್ಷಣದ ಪ್ರಯತ್ನಗಳನ್ನು 
ಕೈಗೊಳ್ಳಲಾಗಿದೆ. ನೀತಿ ಘೋಷಣೆಯಾದ 2ನೇ 
ದಿನದಂದೇ ಅನುಷ್ಠಾನ ಯೋಜನೆಯ ಕುರಿತು 
ಸಮಾಲೋಚನಾ ಸಭೆ ನಡೆಸಲಾಯಿತು. ಶಿಕ್ಷಣ 
ನೀತಿಯ ಅನುಷ್ಠಾನ ಚೌಕಟ್ಟಿನ ರೂಪುರೇಷೆಯನ್ನು 
ವಿನ್ಯಾಸಗೊಳಿಸಲು ಕೋರ್‌ ಸಮಿತಿಯನ್ನು 
ರಚಿಸಲಾಗಿದೆ. 


ಅದರಂತೆ, ಕೋರ್‌ ಸಮಿತಿಯು ರಾಷ್ಟ್ರೀಯ ಶಿಕ್ಷಣ ನೀತಿ 
2020ರ ಸಮದ್ರ ದೃಷ್ಟಿಕೋನವನ್ನು ಅರ್ಥ 
ಮಾಡಿಕೊಳ್ಳಲು ಮತ್ತು ರಾಜ್ಯದಲ್ಲಿ ಈ ನೀತಿಯ 
ಯಶಸ್ವಿ ಅನುಷ್ಠಾನಕ್ಕೆ ಪರಿಣಾಮಕಾರಿಯಾದ 
ವಿಧಾನಗಳನ್ನು ಅನ್ನೇಷಿಸಲು ಸಮರಗ್ರವಾದ 
ಸಂವಾದಗಳನ್ನು ಕೈಗೊಂಡಿತು. 

ಈ ಸಂವಾದದ ಪರಿಣಾಮವಾಗಿ ಕೋರ್‌ ಸಮಿತಿಯ 
ನೇತೃತ್ವದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ರಲ್ಲಿನ 
ವಿವಿಧ ಅಧ್ಯಾಯಗಳ ಆಧಾರದ ಮೇಲೆ 
ಉಪಸಮಿತಿಗಳನ್ನು ರಚಿಸಿ ವಿವರವಾದ ಚರ್ಚೆಗಳನ್ನು 
ನಡೆಸಿ ಕರ್ನಾಟಿಕದ ಪ್ರಸ್ತುತ ಶಾಲಾ ಶಿಕ್ಷಣದ ಶೈಕ್ಷಣಿಕ 
ಪರಿಸ್ಥಿತಿಯನ್ನು ಪರಿಶೀಲಿಸಿ ಮತ್ತು 
ಗಮನಹರಿಸಬೇಕಾದ ಪ್ರಮುಖ ಕ್ಷೇತ್ರಗಳನ್ನು ಗುರ್ತಿಸಿ 
ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಸೂಕ್ತ ಸಮಯ 
ಸೂಚೆಯೊಂದಿಗೆ ಕೈಗೊಳ್ಳಬೇಕಾದ ಪ್ರಮುಖ 
ಕ್ರಮಗಳನ್ನು ಗುರುತಿಸಲಾಗಿದೆ. 


* ಮಾನ್ಯ ಶಿಕ್ಷಣ ಮಂತ್ರಿಗಳ ಆದೇಶದಂತೆ ಸೆಪ್ಟೆಂಬರ್‌ 1 
ರಿಂದ 25ರವರೆಗೆ ಶಿಕ್ಷಣ ಕ್ಷೇತ್ರದ ಎಲ್ಲಾ 
ಭಾಗಿದಾರರೊಡನೆ ವೆಬಿನಾರ್‌ ಮೂಲಕ 
ಸಮಾಲೋಚನಾ ಸಭೆಗಳನ್ನು ಆಯೋಜಿಸಲಾಗಿದೆ. 
ಸದರಿ ಸಭೆಗಳಲ್ಲಿ ಸಂಗ್ರಹಿಸಿದ ಅಭಿಪ್ರಾಯಗಳನ್ನು 
ಕ್ರೋಢೀಕರಿಸಿ ಅನುಷ್ಠಾನ ಚೌಕಟ್ಟಿನ ರೂಮರೇಷೆಗಳನ್ನು 
ವಿನ್ಯಾಸಗೊಳಿಸುವ ಸಂದರ್ಭದಲ್ಲಿ 
ಅಳವಡಿಸಿಕೊಳ್ಳಲಾಗುವುದು. 
ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಸಂಬಂಧ ಶಿಕ್ಷಣ 
ಮಂತ್ರಾಲಯ, ಭಾರತ ಸರ್ಕಾರ, ಇವರು ನೀಡಿರುವ 


Task points ಗಳನ್ನು 2020 ರಿಂದ 2030 ರ 


ವರೆಗಿನ ಕಾಲಸೂಚೆಯಲ್ಲಿ ಅನುಷ್ಠಾನ ಮಾಡಲು 
ಕಮವಹಿಸಲಾಗುತ್ತಿದೆ. 


ಆ) ರಾಷ್ಟ್ರೀಯ ಶಿಕ್ಷಣ ನೀತಿ ಈಗಾಗಲೇ 
ಶಾಲೆಯಲ್ಲಿ ಓದುತ್ತಿರುವ 1-5ನೇ ತರತಗತಿ 
ಮತ್ತು 8ನೇ ತರಗತಿಯ ಮಕ್ಕಳಿಗೆ 
ಅನ್ನಯವಾಗುತ್ತಿದೆಯೇ; 


ಈಗಾಗಲೇ ಶಾಲೆಯಲ್ಲಿ ಓದುತ್ತಿರುವ 1-5ನೇ ತರಗತಿ 
ಮತ್ತು 8ನೇ ತರಗತಿಯ ಮಕ್ಕಳಿಗೆ ಶಿಕ್ಷಣ ಮಂತ್ರಾಲಯ, 
ನವದೆಹಲಿಯವರು ಸೂಚಿಸಿರುವ ಇ ಕಾಲಸೂಚಿಯನ್ನು 
ಆಧರಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020ನ್ನು 
ಅನ್ವಯಿಸಲಾಗುವುದು. 


ಇ) ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಅನ್ವಯಿಸುವಂತೆ 
ಗುಣಮಟ್ಟಿದ ಶಿಕ್ಷಣವನ್ನು ನೀಡಲು ಶಿಕ್ಷಕರಿಗೆ 
ತರಬೇತಿ ನೀಡುವ ಸಲುವಾಗಿ ಸರ್ಕಾರ ಕೈಗೊಂಡ 
ಕ್ರಮಗಳೇನು? 


ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2020ನ್ನು NCERT 
ರವರು 2021ನೇ ಸಾಲಿನಲ್ಲಿ ನೀಡಲಿದ್ದು ಇದರಂತೆ 
ಕರ್ನಾಟಿಕ  ಪಠ್ಯಕ್ತಮ ಚೌಕಟ್ಟನ್ನು ಕೂಡಲೇ 
ಸಿದ್ಧಪಡಿಸಲಾಗುವುದು. 

ಕೆಸಿಎಫ್‌ 2020ನ್ನು ಆಧರಿಸಿ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣದ ಪಠ್ಯಕ್ರಮಗಳನ್ನು ರಚಿಸಲಾಗುವುದು. 

ಹೊಸ ಪಠ್ಯಕ್ರಮ ಹಾಗೂ ಪಠ್ಯಪುಸ್ತಕಗಳ ರಚನೆಯ 
ನಂತರ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಕರಿಗೆ 
ತರಬೇತಿ ನೀಡಲಾಗುವುದು. 


ಇಡಿ 114 ಪಿಜಿಸಿ 2020 


